ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಗುರುವಾರ, ದಿನಾಂಕ : 24 ನೇ ಸೆಪ್ಟೆಂಬರ್‌, 2020 


ಬೀದರ್‌ ಜಿಲ್ಲೆಯ ಕಾರಂಜಾ ಮುಳುಗಡೆಯಾದ ಭೂಮಿಗೆ ಪರಿಹಾರ ನೀಡುವ ಕುರಿತು 
ಡಾ| [ಚಂದ್ರಶೇಖರ್‌ ಬಿ. ಪಾಟೀಲ್‌(ಪದವೀಧರರ ಕ್ಷೇತ್ರ) - 
437 (521) ಮಾನ್ಯ ಜಲಸಂಪನ್ಮೂಲ ಸಚಿವರು ಈ ವಿಷಯವನ್ನು ದಯವಿಟ್ಟು ತಿಳಿಸುವರೆ - 


ಬೀದರ್‌ ಜಿಲ್ಲೆಯ ಕಾರಂಜಾ ಮುಳಗಡೆ ಸಂತ್ರಸ್ತರಿಗೆ ಭೂಮಿಗೆ ತಕ್ಕಂತೆ ಕನಿಷ್ಠ ಬೆಲೆ ನಿಗದಿ ಮಾಡಿ ಸರ್ಕಾರದ ವತಿಯಿಂದ 
ಪರಿಹಾರ ನೀಡಲಾಗಿದೆಯೇ; ಭೂಮಿಯ ಬೆಲೆಗೆ ತಕ್ಕಂತೆ ಗರಿಷ್ಠ ಬೆಲೆ ನಿಗದಿ ಮಾಡಿ ಪರಿಹಾರ ನೀಡುತ್ತಿಲ್ಲದಿರುವುದಕ್ಕೆ 
ಕಾರಣಗಳೇನು? 


